ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಜಿಸ್ಮಾಂ ಪೋಲಿಸ್‌ ವಸತಿ ಗೃಹಗಳ ವಿದ್ಯುತ್‌ ಬಗ್ಗೆ 

ಡಾ।।| ಚಂದ್ರಶೇಖರ್‌ ಬಿ.ಪಾಟೀಲ್‌ (ಪದವೀಧರರ ಕ್ಲೇತು):- 

344(478) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಜಿಸ್ಮಾಂಗೆ ಪೊಲೀಸ್‌ ವಸತಿ ಗೃಹಗಳಿಂ೦ದ ಬರಬೇಕಾದ ವಿದ್ಯುತ್‌ ಬಿಲ್‌ ಬಾಕಿ ಮೊತ್ತ ಎಷ್ಟು; 


(ಆ) ವಿದ್ಯ ಬಿಲ್‌ ಬಾಕಿ ವಸೂಲಿಗೆ ಜೆಸ್ಕಾಂ ಯಾವ ಕ್ರಮ ಕೈಗೊಂಡಿದೆ? 


